ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ [25 


ಸಂಖ್ಯೆ 


ಮಾನ್ಯ ಸದಸ್ಯರ ಹೆಸರು ಶ್ರೀ ಕೆ.ಟಿ. ಶ್ರೀಕಂಠೇಗೌಡ (ಪದವೀಧರ ಕ್ಷೇತ್ರ 


ಉತ್ತರಿಸುವ ಸಚಿವರು ಮಾನ್ಯ ಉಪಮುಖ್ಯಮಂತ್ರಿಗಳು (ಉನ್ನತ ಶಿಕ್ಷಣ) 
ಉತ್ತರಿಸಬೇಕಾದ ದಿನಾಂಕ 07.12.2020 
pe 
ಪ್ರಶ್ನೆ ಉತ್ತರ 
(ಅ) | ರಾಜ್ಯದಲ್ಲಿರುವ ರಾಜ್ಯದಲ್ಲಿರುವ ಒಟ್ಟು ವಿಶ್ವವಿದ್ಯಾನಿಲಯಗಳ ಸಂಖ್ಯೆ 23. 
ವಿಶ್ವವಿದ್ಯಾನಿಲಯಗಳ 
ಸಂಖೆ ಎಷು; 
p) ವೆ 
| _ 
(ಆ) |ಈ ರಾಜ್ಯದಲ್ಲಿರುವ ವಿಶ್ವವಿದ್ಧಾನಿಲಯಗಳಲ್ಲಿರುವ ಮಂಜೂರಾದ ಹಾಗೂ ಖಾಲಿಯಿರುವ 
ವಿಶ್ವವಿದ್ಧಾನಿಯಲಗಳಲ್ಲಿ ಹುದ್ದೆಗಳ ಸಂಖ್ಯೆಯ ವಿವರ ಈ ಕೆಳಕಂಡಂತಿದೆ. 
ಮಂಜೂರಾದ | ಖಾಲಿ ಇರುವ 
ಮಂಜೂರಾದ ಹಾಗೂ || _ ಮಂಜೂರಾದ |ಖಾಲಿ ಇರುವ § 
ಮ ವಿಶ್ವವಿದ್ಯಾಲಯದ ಹೆಸರು ಧಕ"ಹುಡಿ ಟೋದಕೆ ಹು ಬೋಧಕೇತರ | ಬೋಧಕೇತರ 
0. ಈ ಬೋ N 
ಖಾಲಿ ಇರುವ || * pe ಸ ತ್ನ ನ್ನ 
1 | ವಿಜಯನಗರ ಶ್ರೀಕೃಷ್ಣದೇವರಾಯ 151 55 137 97 
ಹುದ್ದೆಗಳ ಸಂಖೆ Rb 
ಬ Fo) ವಿಶ್ವವಿದ್ಯಾಲಯ 
ಎಷು: (ವಿವರ 2 | ಕನ್ನಡ ವಿಶ್ವವಿದ್ಯಾಲಯ 73 16 234 67 
ಬ; ಶ್ರ 
3] ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ 120 32 272 137 
ನೀಡುವುದು) 4 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ 17 39 CN 
[& 
5 | ಗುಲ್ಪರ್ಗ ಎಶ್ವವಿದ್ಯಾಲಯ 248 183 707 1464 
6 | ಬೆಂಗಳೂರು ಕೇಂದ್ರ ವಿಶ್ವವಿದ್ಯಾಲಯ 161 144 123 70 
7] ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ 18 18 35 32 
8 | ಅಕ್ಕಮಹಾದೇವಿ ಮಹಿಳಾ 103 35 173 se 
ವಿಶ್ವವಿದ್ಯಾಲಯ 
9] ತುಮಕೂರು ವಿಶ್ವವಿದ್ಯಾಲಯ Tio 82 221 168 
10 | ದಾವಣಗೆರೆ ವಿಶ್ವವಿದ್ಯಾಲಯ 137 10 [ET 143 
11 | ಕುವೆಂಪು ವಿಶ್ವವಿದ್ಯಾಲಯ 224 41 590 266 
12 | ಮೈಸೂರು ವಿಶ್ವವಿದ್ಯಾಲಯ 664 346 1358 [ET 
13 | ಬೆಂಗಳೂರು ವಿಶ್ವವಿದ್ಯಾಲಯ 570 | 323 1383 777 
14 | ಕರ್ನಾಟಕ ರಾಜ್ಯ ಗಂಗೂಬಾಯಿ 15 15 19 19 
ಹಾನಗಲ್‌ ಸಂಗೀತ ಮತ್ತು ಪ್ರದರ್ಶಕ 
ಕಲೆಗಳ ವಿಶ್ರವಿದ್ಧಾಲಯ 
E23 £) Rl 
15 | ಕರ್ನಾಟಕ ವಿಶ್ವವಿದ್ಯಾಲಯ 679 408 1324 906 
16 | ಸಂಸ್ಕೃತ ವಿಶ್ವವಿದ್ಯಾಲಯ 7 32 63 28 
17 | ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ 28 | 84 425 193 
18 | ಬೆಂಗಳೊರು ಉತ್ತರ ವಿಶ್ವವಿದ್ಯಾಲಯ 28 22 109 | 104 
19 | ಮಂಗಳೂರು ವಿಶ್ವವಿದ್ಯಾಲಯ 273 88 547 281 
ರಾಯಚೂರು ಸಿಶ್ವವಿದ್ಧಾನಿಲಯಗಳು 2020ನೇ ಸಾಲಿನಿಂದ ಪ್ರಾರಂಭಗೊಂಡಿದ್ದು! 


| 21] ಮಹಾರಾಣಿ ಕಸ್ಪರ್‌ ವಿಶ್ವವಿದ್ವಾನಿಲಯ ಸುತ ಯಾವುದೇ  ಬೋಧಕ/ಬೋಧಕೇತರ ಹುದ್ದೆಗಳು] 
22| ನೃಪತುಂಗ ವಿಶ್ವವಿದ್ಯಾನಿಲಯ ಹೃಜನೆಯಾಗಿರುವುದಿಲ್ಲ. RR 
23 | ಮಂಡ್ಯ ವಿಶ್ವವಿದ್ಯಾನಿಲಯ 


ಇ)|ಈ ಖಾಲಿ | ಪಸುತ ಕೋವಿಡ್‌-।19 ಸೋಂಕಿನ ಹಿನ್ನೆಲೆಯಲ್ಲಿ ಸರ್ಕಾರವು ವಿಧಿಸಿರುವ ಆರ್ಥಿಕ 
ಪ್ರ ಲ್ಸ ಸೆ 

ಹುದ್ದೆಗಳನ್ನು ಭರ್ತಿ | ನಿರ್ಬಂಧಗಳಿಂದಾಗಿ ವಿಶ್ವವಿದ್ಧಾನಿಲಯಗಳಲ್ಲಿ ಖಾಲಿಯಿರುವ ಹುದ್ದೆಗಳ ಭರ್ತಿಗೆ 

ಮಾಡುವುದು ಕ್ರಮಕ್ಕೆ ಗೊಳ್ಳಲು ಸಾಧ್ಯವಲ್ಲದಿರುವುದರಿಂದ, ಆರ್ಥಿಕ ನಿರ್ಬಂಧಗಳು ತೆರವುಗೊಂಡ ನಂತರ 


ಯಾವಾಗ? (ವಿವರ ಈ ಬಗ್ಗೆ ವಿಶ್ವವಿದ್ಯಾನಿಲಯಗಳಿಗೆ ಸೂಕ್ತ ನಿರ್ದೇಶನ ನೀಡಲಾಗುವುದು. 


ನೀಡುವುದು) 


ಸಂಖ್ಯೆ: ಇಡಿ 359 ಯುಎನ್‌ 2020 


(ಡಾ: ಅಶ್ವ ನಾರಾಯಣ ಸಿ.ಎನ್‌.) 
ಉಪ ಮುಖ್ಯಮಂತ್ರಿಗಳು 
(ಉನ್ನತ ಶಿಕ್ಷಣ, ಐಟಿ ಬಿಟಿ, ವಿಜ್ಞಾನ ಮತ್ತು 
ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ 
ಮತ್ತು ಜೀವನೋಪಾಯ ಇಲಾಖೆ) 


